ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಫೆಬ್ರವರಿ ೯ , ೨೦೧೨ ( ಮಾಘ ೨೦ , ಶಕ ವರ್ಷ ೧೯೩೩) | ಸಂಚಿಕೆ ೬ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 38 ಕರಾಗೆ 2011 , ಬೆಂಗಳೂರು, ದಿನಾಂಕ : 19 -12 - 2011. 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) ರ ಪ್ರಕರಣದೊಂದಿಗೆ ಓದಿಕೊಂಡು 3ನೇ 
ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಚಿಸಲು ಉದ್ದೇಶಿಸಿದ ಈ ಮುಂದಿನ 
ನಿಯಮಗಳ ಕರಡನ್ನು ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ 3 ನೇ ಪ್ರಕರಣದ (2) ನೇ ಉಪ 
ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಿದಂತೆ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಅದರ ಪ್ರಕಟಣೆಯ 
ದಿನಾಂಕದಿಂದ ಹದಿನೈದು ದಿನಗಳ ತರುವಾಯು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ರಾಜ್ಯ ಸರ್ಕಾರವು ಸದರಿ ಕರಡು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯ ಮುಕ್ತಾಯಕ್ಕೆ ಮುಂಚೆ ಸ್ವೀಕರಿಸಲಾಗುವ 
ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಯನ್ನು ಪರ್ಯಾಲೋಚಿಸುತ್ತದೆ. ಆಕ್ಷೇಪಣೆಗಳನ್ನು ಅಥವಾ ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು , ಕನ್ನಡ ಮತ್ತು 
ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ , ಕೊಠಡಿ ಸಂಖ್ಯೆ -2 , ನೆಲಮಹಡಿ, ವಿಕಾಸಸೌಧ, ಬೆಂಗಳೂರು- 01 ಇವರಿಗೆ ಸಲ್ಲಿಸಬಹುದು. 

ಕರಡು ನಿಯಮಗಳು 
1) ಹೆಸರು ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು ( ಗ್ಯಾಸೆಟಿಯರ್ ಇಲಾಖೆ) (ನೇಮಕಾತಿ) ನಿಯಮಗಳು , 2011 ಎಂದು 
ಕರೆಯತಕ್ಕದ್ದು. 
( 2) ಇವುಗಳು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2 ) ನೇಮಕಾತಿ ವಿಧಾನ ಮತ್ತು ಕನಿಷ್ಠ ವಿದ್ಯಾರ್ಹತೆ:- ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಜೆಎಡಿ 35 ಒಆರ್‌ಆರ್ 60, ದಿನಾಂಕ 2ನೇ ಮಾರ್ಚ್ 1961 ಅನ್ನು 
ರದ್ದುಗೊಳಿಸಿ, ಕರ್ನಾಟಕ ಸಾಮಾನ್ಯ ಸೇವೆಗಳು ( ಗ್ಯಾಸೆಟಿಯರ್ ಇಲಾಖೆ) ಸಂಬಂಧದಲ್ಲಿ ರಾಜ್ಯ ಸಿವಿಲ್ ಸೇವಾ ವೃಂದಗಳ ಸಿಬ್ಬಂದಿಯು ಕೆಳಗೆ ನೀಡಿರುವ 
ಅನುಸೂಚಿಯ ಕಾಲಂ 2ರಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣೆಯನ್ನು ಒಳಗೊಂಡಿರತಕ್ಕದ್ದು ಮತ್ತು ಹುದ್ದೆಗಳ ಸಂಖ್ಯೆ ನೇಮಕಾತಿ 
ವಿಧಾನ ಹಾಗೂ ಕನಿಷ್ಟ ವಿದ್ಯಾರ್ಹತೆಗಳೇನಾದರೂ ಇದ್ದರೆ ಅವು ಅನುಸೂಚಿಯ (3), (4), (5) ಹಾಗೂ ( 6) ನೇ ಕಾಲಂಗಳಲ್ಲಿನ ಸಂವಾದಿ ನಮೂದುಗಳಲ್ಲಿ 
ಪ್ರತಿ ಪ್ರವರ್ಗದ ಎದುರು ನಿರ್ದಿಷ್ಟಪಡಿಸಿದಂತಿರತಕ್ಕದ್ದು. 
3) ನಿರಸನ ಮತ್ತು ಉಳಿಸುವಿಕೆಗಳು:- ಕರ್ನಾಟಕ ಸಾಮಾನ್ಯ ಸೇವೆಗಳು ( ಗ್ಯಾಸೆಟಿಯರ್ ಶಾಖೆ) (ನೇಮಕಾತಿ) ನಿಯಮಗಳು, 1961ಅನ್ನು ಈ ಮೂಲಕ 
ನಿರಸನಗೊಳಿಸಲಾಗಿದೆ. 

ಪರಂತು, ಅಂಥ ನಿರಸನವು ಸದರಿ ನಿಯಮಗಳ ಪೂರ್ವ ಪ್ರವರ್ತನೆಯನ್ನು ಬಾಧಿಸತಕ್ಕದ್ದಲ್ಲ ಅಥವಾ ಅದರ ಅಡಿಯಲ್ಲಿ ಯುಕ್ತವಾಗಿ ಮಾಡಿದ 
ಅಥವಾ ಮಾಡಲು ಅವಕಾಶ ಮಾಡಿಕೊಟ್ಟ ಯಾವುದೇ ಕಾರ್ಯ ಅಥವಾ ಸದರಿ ನಿಯಮಗಳ ಅಡಿಯಲ್ಲಿ ಅರ್ಜಿಸಿದ, ಪ್ರಾಪ್ತವಾದ ಅಥವಾ ವಹಿಸಿದ 
ಯಾವುದೇ ಹಕ್ಕು , ಬಾಧ್ಯತೆ ಅಥವಾ ಹೊಣೆಗಾರಿಕೆ ಮೇಲೆ ಪರಿಣಾಮ ಬೀರತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ, 
ಸರ್ಕಾರದ ಉಪ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ . 


( ೧೮೫) 


೧೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


ಭಾಗ - ೪ಎ 


ಅನುಬಂಧ - 1 
ಷೆಡ್ಯೂಲ್ (ನಿಯಮ - 2 ನೋಡಿ) 

ನೇಮಕಾತಿ ವಿಧಾನ 


ಕ್ರಮಸಂಖ್ಯೆ 


ಕನಿಷ್ಟ ವಿದ್ಯಾರ್ಹತೆ 


ಹುದ್ದೆಗಳ ಸಂಖ್ಯೆ 
ಖಾಯಂ | ತಾತ್ಕಾಲಿಕ 


ವರ್ಗೀಕೃತ ಹುದ್ದೆಗಳು ಮತ್ತು 

ವೇತನ ಶ್ರೇಣಿ 

- 2 
ಮುಖ್ಯ ಸಂಪಾದಕರು 
( 20025 - 28275) 


ಹಿರಿಯ ಸಂಪಾದಕ 
(14050 - 25050) 


ಹಿರಿಯ ಸಂಪಾದಕ ಶ್ರೇಣಿಯಿಂದ ಬಡ್ತಿ/ಇಲ್ಲವೇ ಆಯ್ಕೆ | 1) ಆಯ್ಕೆ ಆಧಾರಿತ ಬಡ್ತಿಗೆ: ಈ ಕೆಳಕಂಡ ಯಾವುದಾದರೂ 
ಮೂಲಕ 

ಒಂದು ವಿಷಯದಲ್ಲಿ ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ 
ಹಿರಿಯ ಸಂಪಾದಕರ ವೃಂದದಿಂದ ಜೇಷ್ಠತೆ ಹಾಗೂ ಅರ್ಹತೆ ಪದವಿ ಹೊಂದಿರಬೇಕು. ಇತಿಹಾಸ , ರಾಜ್ಯಶಾಸ್ತ್ರ, 
ಆಧರಿಸಿ ಬಡ್ತಿ ಅಥವಾ ಅರ್ಹ ಹಿರಿಯ ಸಂಪಾದಕರು | ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಮಾನವಶಾಸ್ತ್ರ, 
ಲಭ್ಯವಿಲ್ಲದಿದ್ದಲ್ಲಿ ಸಮಾನಾಂತರ ಗ್ರೇಡ್ ಹೊಂದಿರುವ ಸಸ್ಯಶಾಸ್ತ್ರ ಭೂಗೋಳಶಾಸ್ತ್ರ, ಕನ್ನಡ ಅಥವಾ ಇಂಗ್ಲಿಷ್ 
ಕರ್ನಾಟಕ ನಾಗರೀಕ ಸೇವಾ ಅಧಿಕಾರಿಗಳ ವೃಂದದಿಂದ 
ಪ್ರತಿನಿಯೋಜನೆ ಮೇಲೆ ನೇಮಕಾತಿ. 

2) ಹಿರಿಯ ಸಂಪಾದಕರ ಹುದ್ದೆಯಲ್ಲಿ ಐದು ವರ್ಷಗಳಿಗೆ 

ಕಡಿಮೆ ಇಲ್ಲದಂತೆ ಸೇವಾನುಭವ ಹೊಂದಿರಬೇಕು. 
ಸಂಪಾದಕ ವೃಂದದಿಂದ ಜೇಷ್ಠತೆ ಮೇರೆಗೆ ಬಡ್ತಿ 

ಬಡ್ತಿಗಾಗಿ : 
1) ಬಡ್ತಿಗೆ ಸಂಪಾದಕರಾಗಿ ಕನಿಷ್ಟ ಐದು ವರ್ಷಗಳ ಸೇವೆ 
ಸಲ್ಲಿಸಿರಬೇಕು. 
2 ) ಈ ಕೆಳಕಂಡ ಯಾವುದಾದರೂ ಒಂದು ವಿಷಯದಲ್ಲಿ 
ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿ 
ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ , 
ಸಮಾಜಶಾಸ್ತ್ರ , ವಾಣಿಜ್ಯಶಾಸ್ತ್ರ ಮಾನವಶಾಸ್ತ್ರ, ಸಸ್ಯಶಾಸ್ತ್ರ, 

ಭೂಗೋಳಶಾಸ್ತ್ರ , ಕನ್ನಡ ಅಥವಾ ಇಂಗ್ಲೀಷ್. 
1. ಶೇಕಡಾ 50 ರಷ್ಟು ಗ್ರೇಡ್ - 2 ಹಾಗೂ ಅನ್ವೇಷಕರ | ಬಡ್ತಿಗೆ : 
ಹುದ್ದೆಗಳಿಂದ ಸಂಯುಕ್ತ ಜೇಷ್ಠತೆಯನ್ನಾಧರಿಸಿ ಬಡ್ತಿ ಸಂಪಾದಕ ಗ್ರೇಡ್ 2 ಹುದ್ದೆಯಲ್ಲಿ ಅಥವಾ ಅನ್ವೇಷಕ 
ಜೇಷ್ಠತೆಯನ್ನು ಪರಿಗಣಿಸುವಾಗ ಹೆಚ್ಚಿನ ವೇತನ ಶ್ರೇಣಿಯನ್ನು ಹುದ್ದೆಯಲ್ಲಿ ಕನಿಷ್ಟ 5 ವರ್ಷಗಳ ಸೇವೆ ಸಲ್ಲಿಸಿರಬೇಕು. ಈ 
ಹೊಂದಿದವರನ್ನು ಕಡಿಮೆ ವೇತನಶ್ರೇಣಿ ಹೊಂದಿರುವವರಿಗಿಂತ ಕೆಳಕಂಡ ಯಾವುದಾದರೂ ವಿಷಯಗಳಲ್ಲಿ ದ್ವಿತೀಯ 
ಹಿರಿಯವನೆಂದು ಪರಿಗಣಿಸಲಾಗುವುದು. ಸಂಪಾದಕರ ಹುದ್ದೆಗೆ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. 
ಬಡ್ತಿ ನೀಡುವಾಗ, ಹೆಚ್ಚಿನ ವೇತನಶ್ರೇಣಿಯನ್ನು ಪರಿಗಣಿಸಿ ಇತಿಹಾಸ, ರಾಜ್ಯಶಾಸ್ತ್ರ , ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, 
ಜೇಷ್ಟತೆಯಲ್ಲಿ ಹಿರಿಯರೆಂದು ಪರಿಗಣಿಸಲಾಗುವುದು. ಒಂದೇ | ವಾಣಿಜ್ಯಶಾಸ್ತ್ರ , ಮಾನವಶಾಸ್ತ್ರ, ಸಸ್ಯಶಾಸ್ತ್ರ , ಭೂಗೋಳಶಾಸ್ತ್ರ 
ವೇತನ ಶ್ರೇಣಿ ಹೊಂದಿದ್ದರೆ ಅವರು ಸಲ್ಲಿಸಿರುವ | ಕನ್ನಡ ಅಥವಾ ಇಂಗ್ಲೀಷ್. 


3 . 


9 


| 


ಸಂಪಾದಕರು 
(11400 - 21600) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


೧೮೭ 


ನೇಮಕಾತಿ ವಿಧಾನ 


ಕನಿಷ್ಟ ವಿದ್ಯಾರ್ಹತೆ 


ಕ್ರಮಸಂಖ್ಯೆ | ವರ್ಗೀಕೃತ ಹುದ್ದೆಗಳು ಮತ್ತು 1 ಹುದ್ದೆಗಳ ಸಂಖ್ಯೆ 

ವೇತನ ಶ್ರೇಣಿ | ಖಾಯಂ | ತಾತ್ಕಾಲಿಕ 


_ 4 , 


ಸಂಪಾದಕ ಗ್ರೇಡ್ - 2 
(10800 - 20025) 


ಅನ್ವೇಷಕರು (10000 - 18150) 


ಸೇವಾವಧಿಯನ್ನು ಪರಿಗಣಿಸಿ ಜೇಷ್ಠತೆಯನ್ನು ಅವರ | ನಿಯೋಜನೆ: ಈ ಕೆಳಗಿನ ಯಾವುದೇ ವಿಷಯದಲ್ಲಿ 
ವೃಂದಕ್ಕನುಗುಣವಾಗಿ ನಿರ್ಧರಿಸಬೇಕಾಗುತ್ತದೆ ಮತ್ತು ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿ 
ವೃಂದಗಳಲ್ಲಿರುವವರ ಪರಸ್ಪರ (Interse ) ಜೇಷ್ಠತೆಯನ್ನು ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, 
ಪರಿಪಾಲಿಸಬೇಕು. 

ಸಮಾಜಶಾಸ್ತ್ರ , ವಾಣಿಜ್ಯಶಾಸ್ತ್ರ, ಮಾನವಶಾಸ್ತ್ರ , ಸಸ್ಯಶಾಸ್ತ್ರ , 

ಭೂಗೋಳ ಶಾಸ್ತ್ರ, ಕನ್ನಡ ಅಥವಾ ಇಂಗ್ಲೀಷ್ 
2. ಶೇ .ಐವತ್ತರಷ್ಟು ಸಮಾನ ವೇತನ ಶ್ರೇಣಿವುಳ್ಳ - ರಾಜ್ಯದ 
ಇತರೆ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಂದ 
ಪ್ರತಿನಿಯೋಜನೆ ಮೇಲೆ ತುಂಬಲಾಗುವುದು. 
ಟಿಪ್ಪಣಿ: ಸದರಿಯವರ (ಗ್ರೇಡ್ - 2 ಸಂಪಾದಕರು ) 
ಹುದ್ದೆಯು ಮುಂಬಡ್ತಿಯಿಂದಾಗಲೀ , ನಿವೃತ್ತಿಯಿಂದಾಗಲೀ 
ಖಾಲಿ ಆದಾಗ ಹುದ್ದೆಯು ರದ್ದಾಗುತ್ತದೆ. 
1) ಶೇ . ಇಪ್ಪತ್ತೈದರಷ್ಟು ಪ್ರ. ದ. ಸ. ಹುದ್ದೆಗಳಿಂದ 

ಬಡ್ತಿಗೆ: 
ಜೇಷ್ಠತೆಯನ್ನಾಧರಿಸಿ ಬಡ್ತಿ. 

1. ಕೆಳಕಂಡ ಯಾವುದಾದರೂ ಒಂದು ವಿಷಯದಲ್ಲಿ 

ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿ 
2 ) ಶೇ . ಎಪ್ಪತ್ತೈದರಷ್ಟು ನೇರನೇಮಕಾತಿ 

ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ , ಅರ್ಥಶಾಸ್ತ್ರ , 
ಸಮಾಜಶಾಸ್ತ್ರ, ವಾಣಿಜ್ಯಶಾಸ್ತ್ರ , ಮಾನವಶಾಸ್ತ್ರ, ಸಸ್ಯಶಾಸ್ತ್ರ , 
ಭೂಗೋಳ, ಕನ್ನಡ ಅಥವಾ ಇಂಗ್ಲಿಷ್. 
2.ಪ್ರ.ದ.ಸ. ವೃಂದದಲ್ಲಿ ಕನಿಷ್ಟ ಐದು ವರ್ಷಗಳ ಸೇವಾ 
ಅನುಭವ ಹೊಂದಿರಬೇಕು. 
ನೇರನೇಮಕಾತಿಗೆ: ಈ ಕೆಳಕಂಡ ಯಾವುದಾದರೊಂದು 
ವಿಷಯದಲ್ಲಿ ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿ 
ಹೊಂದಿರಬೇಕು. ( ಇತರೆ ವರ್ಗದವರಿಗೆ ಶೇ .55 ಅಂಕಗಳು 
ಶೇ .50 ಅಂಕಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ವರ್ಗದವರಿಗೆ ಮತ್ತು ಕೆಳಕಂಡ ವಿಷಯಗಳಲ್ಲಿ 
ಸ್ನಾತಕೋತ್ತರ ಪದವಿ ಹೊಂದಿರಬೇಕು) ಇತಿಹಾಸ, 
ರಾಜ್ಯಶಾಸ್ತ್ರ , ಅರ್ಥಶಾಸ್ತ್ರ , ಸಮಾಜಶಾಸ್ತ್ರ, ವಾಣಿಜ್ಯಶಾಸ್ತ್ರ , 
ಮಾನವಶಾಸ್ತ್ರ , ಸಸ್ಯಶಾಸ್ತ್ರ , ಭೂಗೋಳಶಾಸ್ತ್ರ , ಕನ್ನಡ 
ಅಥವಾ ಇಂಗ್ಲಿಷ್ 


09 


೧೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


ಭಾಗ - ೪ಎ 


ನೇಮಕಾತಿ ವಿಧಾನ 


ಕನಿಷ್ಟ ವಿದ್ಯಾರ್ಹತೆ 


ಕ್ರಮಸಂಖ್ಯೆ | ವರ್ಗೀಕೃತ ಹುದ್ದೆಗಳು ಮತ್ತು | ಹುದ್ದೆಗಳ ಸಂಖ್ಯೆ 

ವೇತನ ಶ್ರೇಣಿ ಖಾಯಂ ತಾತ್ಕಾಲಿಕ 
ಅಧೀಕ್ಷಕ 
(10000 - 18150 ) 


ಪ್ರಥಮ ದರ್ಜೆ ಸಹಾಯಕ 
( 7275 –13,350) 


ಬಡ್ತಿ 


ಶೀಘ್ರಲಿಪಿಗಾರ 
( 7275 -13350) 


1. ಪ್ರ. ದ. ಸ. ವೃಂದದಿಂದ ಬಡ್ತಿ ಅಥವಾ ರಾಜ್ಯ ಇತರೆ | ಬಡ್ತಿಗೆ: ಪ್ರ. ದ.ಸ. ಆಗಿ ಕನಿಷ್ಟ ಐದು ವರ್ಷಗಳ ಸೇವೆ 
ಇಲಾಖಾ ಸೇವೆಯಲ್ಲಿದ್ದು , ಸಮಾನಂತರ ವೇತನಶ್ರೇಣಿ | ಸಲ್ಲಿಸಿರಬೇಕು. ಅಥವಾ ರಾಜ್ಯ ಇತರ ಇಲಾಖಾ 
ಹೊಂದಿರುವವರನ್ನು ನಿಯೋಜನೆಯ ಮೇರೆಗೆ ನೇಮಕಾತಿ | ಸೇವೆಯಲ್ಲಿದ್ದು , ಸಮಾನಾಂತರ ವೇತನಶ್ರೇಣಿ 
ಟಿಪ್ಪಣಿ: ಪ್ರ. ದ. ಸ ರಾದವರು ಅನ್ವೇಷಕ/ ಅಧೀಕ್ಷಕ ಹುದ್ದೆಗೆ | ಹೊಂದಿರುವವರನ್ನು ನಿಯೋಜನೆಯ ಮೇರೆಗೆ ನೇಮಕಾತಿ. 
ಬಡ್ತಿಗೆ ಅರ್ಹರಾದ ಸಂದರ್ಭದಲ್ಲಿ ನೀಡುವ ಒಪ್ಪಿಗೆ ಪತ್ರವು 
ಅಂತಿಮವಾಗಿದ್ದು ಹಿಂಪಡೆಯಲು ಆಗುವುದಿಲ್ಲ. 
1. ಶೇ . ಐವತ್ತರಷ್ಟು ದ್ವಿತೀಯ ದರ್ಜೆ ಸಹಾಯಕ ವೃಂದದಿಂದ ಬಡ್ತಿಗೆ : ದ್ವಿತೀಯ ದರ್ಜೆ ಸಹಾಯಕ ವೃಂದದಲ್ಲಿ ಕನಿಷ್ಟ 

ಐದು ವರ್ಷಗಳ ಸೇವೆ ಸಲ್ಲಿಸಿರಬೇಕು. ಐದು ವರ್ಷಗಳ 
2. ಶೇ .ಐವತ್ತರಷ್ಟು ನೇರ ನೇಮಕಾತಿಯಿಂದ ಕರ್ನಾಟಕ ಸೇವೆ ಸಲ್ಲಿಸಿದವರು ಇಲ್ಲದಿದ್ದಲ್ಲಿ ಮೂರು ವರ್ಷಗಳ ಸೇವೆ 
ನಾಗರೀಕ ಸೇವಾ ( ಲಿಪಿಕ ವೃಂದದ ನೇಮಕಾತಿ) ನಿಯಮ ಸಲ್ಲಿಸಿದವರನ್ನು ಪರಿಗಣಿಸಲಾಗುವುದು. 
1978ರನ್ವಯ ನೇಮಕಾತಿ 
ಜೇಷ್ಠತೆಯ ಆಧಾರದ ಮೇಲೆ ಬೆರಳಚ್ಚುಗಾರ ವೃಂದದಿಂದ | ಬಡ್ತಿಗೆ ಬೆರಳಚ್ಚುಗಾರ ಹುದ್ದೆಯಲ್ಲಿ ಕನಿಷ್ಠ ಐದು ವರ್ಷಗಳ 
ಬಡ್ತಿ. ಒಂದು ವೇಳೆ ಸೂಕ್ತ ವ್ಯಕ್ತಿ ಇಲ್ಲದಿದ್ದಲ್ಲಿ ಕರ್ನಾಟಕ ಸೇವೆ ಸಲ್ಲಿಸಿರಬೇಕು ಹಾಗೂ ಕರ್ನಾಟಕ ನಾಗರೀಕ 
ನಾಗರೀಕ ಸೇವೆಗಳು (ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ | ಸೇವೆಗಳು (ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ 
ನೇಮಕಾತಿ) ನಿಯಮಾವಳಿಗಳು 1983 ರಡಿಯಲ್ಲಿ ಯಲ್ಲಿ | ನೇಮಕಾತಿ) ನಿಯಮಾವಳಿಗಳು 1983 ರಡಿಯಲ್ಲಿ 
ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುವುದು. ಹೇಳಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಐದು ವರ್ಷಗಳ 

ಸೇವೆ ಸಲ್ಲಿಸಿದವರು ಬಡ್ತಿಗೆ ಪರಿಗಣಿಸಲಾಗುವುದು. ಐದು 
ವರ್ಷಗಳ ಸೇವೆ ಸಲ್ಲಿಸಿದವರು ಸಿಗದಿದ್ದಲ್ಲಿ ಮೂರು 
ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿದವರನ್ನು 

ಬಡ್ತಿಗೆ ಪರಿಗಣಿಸಲಾಗುವುದು. 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಸಮಾನ 

- - - 
ಶ್ರೇಣಿಯವರನ್ನು ಪ್ರತಿ ನಿಯೋಜನೆ ಮೇಲೆ ಭರ್ತಿ 
ಮಾಡಲಾಗುವುದು 
ಕರ್ನಾಟಕ ನಾಗರೀಕ ಸೇವಾ ( ಲಿಪಿಕ ವೃಂದಕ್ಕೆ ನೇಮಕಾತಿ) 
ನಿಯಮಗಳು 1978ರ ಅನುಸಾರ ನೇರ ನೇಮಕಾತಿ 
ಕರ್ನಾಟಕ ನಾಗರಿಕ ಸೇವಾ (ಶೀಘ್ರಲಿಪಿಗಾರರ ಮತ್ತು 
ಬೆರಳಚ್ಚುಗಾರರ ನೇಮಕಾತಿ) ನಿಯಮಗಳು 1983ರ 
ಅನುಸಾರ ನೇರ ನೇಮಕಾತಿ . 


9 ) 


ಗ್ರಂಥಪಾಲಕ 
( 8000- 14800) 


10 ) 


11 ) 


ದ್ವಿತೀಯ ದರ್ಜೆ ಸಹಾಯಕ 
(5800 -10500) 
ಬೆರಳಚ್ಚುಗಾರ 
(5800 -10500) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೯ , ೨೦೧೨ 


೧೮೯ 


ನೇಮಕಾತಿ ವಿಧಾನ 


ಕನಿಷ್ಟ ವಿದ್ಯಾರ್ಹತೆ 


ಕ್ರಮಸಂಖ್ಯೆ | ವರ್ಗೀಕೃತ ಹುದ್ದೆಗಳು ಮತ್ತು | ಹುದ್ದೆಗಳ ಸಂಖ್ಯೆ 

* ವೇತನ ಶ್ರೇಣಿ | ಖಾಯಂ | ತಾತ್ಕಾಲಿಕ 
_ 12) ವಾಹನಚಾಲಕ 

1 1 1 
(5800 - 10500) 


ಡಿ ವರ್ಗದಿಂದ ಬಡ್ತಿ ಜೇಷ್ಠತಾ ಆಧಾರದ ಮೇಲೆ ಯಾರು | ನೇರ ನೇಮಕಾತಿ ಹಾಗೂ ಬಡ್ತಿಗೆ 7ನೇ ತರಗತಿ ತೇರ್ಗಡೆ, 
ಕಡಿಮೆ ವೇತನ ಶ್ರೇಣಿ ಹೊಂದಿರುವವರಿಗಿಂತ ಅಧಿಕ ವೇತನ | ಮೋಟಾರು ವಾಹನ ಚಾಲ್ತಿಯಲ್ಲಿ ಚಾಲನಾ ಪರವಾನಗಿ 
ಶ್ರೇಣಿಯನ್ನು ಹೊಂದಿರುತ್ತಾರೋ ಅವರನ್ನು ಪಡೆದಿರಬೇಕು. ಇತರೆ ಸರ್ಕಾರಿ ಇಲಾಖೆಗಳಲ್ಲಿ 
ಪರಿಗಣಿಸಲಾಗುವುದು. ಒಂದೇ ವೇತನ ಶ್ರೇಣಿಯನ್ನು | ಅನುಸರಿಸುವ ನಿಯಮಾನುಸಾರ ನೇಮಕ ಮಾಡುವುದು. 
ಹೊಂದಿದ್ದಲ್ಲಿ ಅವರು ಸಲ್ಲಿಸಿರುವ ಸೇವಾವಧಿಯನ್ನು ಪರಿಗಣಿಸಿ ಸಂಬಂಧಪಟ್ಟ ನೇಮಕಾತಿ ಸಂಸ್ಥೆಯ ನೇಮಕದ ನಂತರ 
ಪರಸ್ಪರ (Interse) ಜೇಷ್ಠತೆಯನ್ನು ನಿರ್ಧರಿಸಬೇಕು. ಬಡ್ತಿಗೆ ಸದರಿಯವರು ಪೋಲೀಸ್ ಚಾಲನಾ ಮತ್ತು ನಿರ್ವಹಣಾ 
ಅರ್ಹರು ಸಿಗದಿದ್ದಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಶಾಲೆಯವರು ನೀಡಿರುವ ಪರೀಕ್ಷಾ ತೇರ್ಗಡೆ ಪ್ರಮಾಣ 
ಮಾಡಲಾಗುವುದು 

ಪತ್ರವನ್ನು ಸಲ್ಲಿಸಬೇಕು. 


13 ) 


ಗ್ರೂಪ್ ಡಿ ವೃಂದದಿಂದ ಬಡ್ಡಿಯ ಮೂಲಕ ನೇಮಕ 


| ದಫೇದಾರ್ 
(5200 -8,200) 


ಗ್ರೂಪ್ ಡಿ ವೃಂದದಲ್ಲಿ ಕನಿಷ್ಠ ಏಳು ವರ್ಷಗಳ ಸೇವೆ 
ಸಲ್ಲಿಸಿರಬೇಕು. 


14) 


ನೇರ ನೇಮಕಾತಿ 


ಗ್ರೂಪ್ ಡಿ 
( 4 ,800 - 7,275 ) 


ಏಳನೆಯ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದು, ಕನ್ನಡವನ್ನು 
ಒಂದು ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


ಕೆ.ಸುಧಾಕರ ಶೆಟ್ಟಿ 
ಸರ್ಕಾರದ ಉಪಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 


KANNADA , CULTURE AND INFORMATION SECRETARIAT 
No : KCIT 38 Karage 2011 , Bangalore, Dated : 19.12. 2011 

ಅನುಬಂಧ - ಎ 
ANNEXURE - A 


NOTIFICATION 


The draft of the following rules which the Government of Karnataka proposes to make in exercise of the powers conferred by sub - section (1) of section 3 read with section 8 of the Karnataka 
State Civil Services Act, 1978 (Karnataka Act 14 of 1990 ) is hereby published as required by clause (a ) of sub -section (2 ) of section 3 of the said Act for the information of all persons likely to be affected 
thereby and notice is hereby given that the said draft will be taken into consideration after fifteen days from the date of its publication in the OfficialGazette . 


050 


BIOFE3F domme, nudondo, 


O E , 9009 


JDT - 820 


Any objection or suggestion which may be received by the State Government from any person with respect to the said draft before, the expiry of the period specified above will be considered by 
the State Government. Objections or suggestions may be addressed to the Secretary to Government, Department of Kannada , Culture and Information , Room No.2, Ground floor, Vikasa Soudha , 
Bangalore-560001. 

DRAFT RULES 
1. Title and Commencement :-(1) These rulesmay be called the Karnataka General Services (Gazetteer Department) (Recruitment) Rules, 2011 


(2 ) They shall come into force from the date of their publication in the Official Gazette . 


2 . Method of Recruitment and Minimum Qualification : In Suppression ofGovernment Notification No:GAD35 ORR 60 Dated 2nd March 1961 the establishment of State Civil Service Cadres in 

respect of Karnataka General Services (Gazetteer Department) shall consists of the category of posts and scale of pay specified in column (2) of the Schedule below and the number of posts , 

the method of recruitment and the minimum qualification if any shall be specified against each category in the corresponding entries in columns (3 ), (4 ), (5 ) and (6 ) thereof. 
3 . Repeal and Savings: The Karnataka General Services (Gazetteer branch ) (recruitment) Rules , 1961 are hereby repealed. 


Provided that such repeal shall not affect the previous operation of the said rules or anything duly done or suffered thereunder or affect any right liability or obligation already acquired , accrued or 
incurred under the said rules . 


By order and in the name of the Governor of Karnataka 

K .Sudhakar Shetty 
Deputy Secretary to Government, 
Kannada , Culture and Information Dept. 


SCHEDULE 
(See rule - 2) 


Method of recruitment 


Minimum Qualification 


SI 
No. 


Number of Posts 
Permanent 

Temporary 


Category of posts and Scale 

of Pay 

2 
Chief Editor 
(20025 - 28275) 


6 


1. 


By Promotion by selection from the cadre of 
Senior Editor. 


For Promotion by selection : 
i) Must be a holder of a second class Master s degree in any 
one of the following subjects namely History, Political 
Science , Economics , Commerce, Sociology, Anthropology , 
Geography, Botany, Kannada or English . 
ii) Must have put in a service of not less than five years in 
the cadre of Senior Editor . 


237 - 20 


FDF & 37 DOZJE, Toowoo , DIJO 6 , 9009 


050 


SI 


| 


Method of recruitment 


Minimum Qualification 


Number of Posts 
Permanent 

Temporary 


No. 


Category ofposts and Scale 

of Pay 
Senior Editor 
( 14050 -25050 ) 


Editor 
( 11400 -21600 ) 


By promotion form the Cadre of Editor. For Promotion : 

i) Must have put in a service of not less than five years in 
the cadre of Editor. 
ii) Must be a holder of a second class Master s degree in 
any one of the following subjects namely History, Political 
Science , Economics, Commerce, Sociology, Anthropology, 

Geography, Botany ,Kannada or English . 
1) Fifty percent by promotion from the cadre For promotion : 
of editor grade- II and Investigator on the 1) Must be a holder of a second class Master s degree in 
basis of combined seniority. Seniority being | any one of the following subjects namely History, Political 
determined by treating a person holding a Science , Economics, Commerce , Sociology, Anthropology , 
post carrying higher scale of pay as senior to Geography , Botany , Kannada or English 
a person holding a post carrying lower scale 2 ) Must have put in a service of not less than five years in 
of pay and interse seniority among persons the cadre of Editor Grade II or Investigator as the case may 
holding posts carrying the same scale of pay be. 
being determined on the basis of length of For Deputation : Must be a holder of a Second Class 
service in the respective cadres and interse Master s degree in any one of the following subjects namely 
seniority among persons in a cadre being History, Political Science, Economics , Commerce , 
maintained and 

Sociology , Anthropology, Geography, Botany, Kannada or 
2 ) Fifty percent by deputation of an officer of English 
equivalent grade from any other state civil 
service . 
These posts shall stand abolished on 
promotion or retirement of the present 
incumbents . 
1) Twenty five percent by promotion from the For promotion : 
cadre of First Division Assistant; and 1)Must be a holder of Second Class Master s degree in any 
2) Sevent five percent by direct recruitment. one of the following subjects namely History, Political 

Science, Economics , Commerce , Sociology , Anthropology , 
Geography, Botany ,Kannada or English 
2 ) Must have put in not less than five years of service in the 
cadre of First Division Assistant. 


4 . 


Editor Grade - 2 
(10800 - 20025 ) 


5 . 


Investigator ( 10000 - 18150 ) 


n69 


FDF & 37 DOZJE, Toowoo , DIJO 6 , 9009 


2007 – Ø 20 


Method of recruitment 


Minimum Qualification 


Category of posts and Scale 

of Pay 


Number of Posts 
Permanent 

Temporary 


No . 


For Direct Recruitment: Must be a holder of a Second 
Class Master s Degree and not less than 50 percent of 
marks in case of Candidates belonging to the Scheduled 
Castes and Scheduled tribes, 55 percent in case of other 
categories in any one of the following subjects namely 
History, Political Science, Economics, Commerce, 
Sociology , Anthropology, Geography, Botany, Kannada or 
English . 
For Promotion : Must have put in not less than five years in 
the cadre of First Division Assistant. 


6 ) 


Superintendent 
(10000 - 18150) 


First Division Assistant 
(7275 - 13 , 350 ) 


By promotion from the cadre of First Division 
Assistant or by deputation of an officer 
belonging to the State Civil Service in the 
equivalent cadre . 
Note : First Division Assistant shall exercise 
an irrevocable option at the time of 
consideration of his/her promotion to the 
cadre of Investigator or to the cadre of 
Superintendentwhichever is earlier. 
1) Fifty percent by promotion from the cadre 
of Second Division Assistant and 
2) Fifty percent by direct recruitment 
in accordance with the Karnataka Civil 
Service (Recruitment to Ministerial Posts) 
Rules , 1978. 
By promotion from the cadre of typist on the 
basis of seniority and if no suitable person is 
available for promotion , then by direct 
recruitment in accordance with the 
Karnataka Civil Service Recruitment Service 
(Recruitment to the post of Stenographers 
and typists ) Rules , 1983. 
By deputation of an officer of equivalent 
grade from the Department of Public Library 
Service. 


For Promotion : Must have put in not less than five years of 
service in the cadre of Second Division Assistant. 
Provided that if persons who have put in not less than five 
years of service or not available , a person who has put in a 
service of not less than three years may be considered for 
promotion . 
For Promotion : Must have put in not less than five years of 
service in the cadre of Typists and must possess the 
qualification prescribed for promotion to the cadre of 
Stenographer under the Karnataka Civil Service 
(Recruitment to the post of Stenographers and Typists ) 
Rules , 1983 . 


8 ) 


Stenographer 
(7275 - 13350) 


Librarian 
(8000 -14800) 


200 - $ 20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


052 


Method of recruitment 


Minimum Qualification 


SI 
No . 


Number of Posts 
Permanent Temporary 


Category of posts and Scale 

of Pay 
Second Division Assistant 
(5800 -10500 ) 


10 ) 


11) 


Typist 
(5800 - 10500 ) 


12 ) 


Driver 
(5800 - 10500 ) 


By direct recruitment in accordance with the 
Karnataka Civil Service (Recruitment to 
Ministerial Posts) Rules, 1978 
By direct recruitment in accordance with the 
Karnataka Civil Service (Recruitment to 
the posts of Stenographers and Typists ) 
Rules , 1983 
By promotion from any caders in Group D 
service on the basis of Seniority. Seniority 
being determined by treating a person 
holding a post carrying higher scale of pay 
as senior to a person holding a post carrying 
lower scale of pay. Seniority interse among 
persons holding posts carrying the same 
scale of pay , being determined on the basis 
of pay . Seniority interse among persons 
holding posts carrying the same scale of 
pay, being determined on the basis length of 
service in the respective cadres and interse 
seniority among persons in cadre being 
maintained. If no suitable person is available 
for promotion then by direct recruitment. 
By promotion from any of the lower cadres 
of Group - “ D ” cadres 
By direct recruitment 


For Direct Recruitment and Promotion : 
Must have passed 7th standard examination and must be a 
holder of a current driving license of Motor vehicles and 
immediately after selection by the selecting agency, the 
candidate must produce a certificate obtained from the 
Police Driving and maintenance school for having passed 
the test conducted by the school. 


13 ) 


Dafedar 
(5200 -8 , 200 ) 
Group D 
(4 ,800 -7 , 275 ) 


For Promotion : Must have put in not less than seven years 
of service in the lower cadres of Group - " D " 
Must have passed VII standard examination with Kannada 
as one of the language. 


14 ) 


By order and in the name of the Governor of Karnataka 

K .Sudhakar Shetty 
Deputy Secretary to Government, 
Kannada , Culture and Information Dept. 


P . R . 1133 


೧೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


ಭಾಗ - ೪ಎ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂ . ಗ್ರಾಅಪ: 36 ಆರ್‌ಬಿಎಲ್ 2011, ಬೆಂಗಳೂರು, ದಿನಾಂಕ : 05 - 12 -2011 . 
ಜೀತಗಾರಿಕೆ ಪದ್ಧತಿ ( ನಿರ್ಮೂಲನಾ ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19 ) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1), 
(2) ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದು ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಹಾಸನ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಹಾಸನ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ , ಹಾಸನ 


ಅಧ್ಯಕ್ಷರು 


ಸದಸ್ಯರು 


ಸದಸ್ಯರು 


ಎಸ್.ಎಲ್. ನಾಗಮಣಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ಶಿರದನಹಳ್ಳಿ ಗ್ರಾಮ , ಮಲ್ಲಿಪಟ್ಟಣ ಹೋಬಳಿ 
ಕೃಷ್ಣಾನಯಕ, ಜಿಲ್ಲಾ ಪಂಚಾಯತ್ ಸದಸ್ಯರು, ಅಗ್ಗುಂದ ತಾಂಡ್ಯ , ಅಗ್ಗುಂದ ಅಂಚೆ, ಅರಸೀಕೆರೆ ತಾಲ್ಲೂಕು, 
ಎಂ.ಕೆ.ದೇವಪ್ಪ ಮಲ್ಲಿಗವಾಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ದುಂಡನಾಯಕನಹಳ್ಳಿ ಅಂಚೆ, ಕಟ್ಟಾಯ 
ಹೋಬಳಿ, ಹಾಸನ ತಾಲ್ಲೂಕು, 
ರೂಪ ಹಾಸನ್ , ಪ್ರೇರಣಾ ಸಂಸ್ಥೆ, ಹೊಸಲೈನ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. 


ಸದಸ್ಯರು 


S 


ಸದಸ್ಯರು 


6 


| 


ಡಾ : ಹೆಬ್ಬಾರ್ , ರಾಮಕೃಷ್ಣ ನರ್ಸಿಂಗ್ ಹೋಂ , ಕಾಮಧೇನು ವೃದ್ದಾಶ್ರಮ ಗವೇನಹಳ್ಳಿ , ಎಂ . ಜಿ.ರೋಡ್, ಹಾಸನ | ಸದಸ್ಯರು 


ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ, ಹಾಸನ ಜಿಲ್ಲಾ ಪಂಚಾಯತ್, ಹಾಸನ 


ಸದಸ್ಯರು 


8 | ಕೆ. ಟಿ.ಜಯಶ್ರೀ , ಅಧ್ಯಕರು, ಮಾನವೀಯ ಅಧ್ಯಯನ ಸಂಘ, ಹಾಸನ 


ಸದಸ್ಯರು 


ಅಮ್ಮದ್ ಖಾನ್ ಬಿನ್ ಗೌಸ್ ಖಾನ್, ನಂ :4276, ಅಮೀರ್ ಮೊಹಲ್ಲಾ, ಹಾಸನ 


ಸದಸ್ಯರು 


ವ್ಯವಸ್ಥಾಪಕರು, ಲೀಡ್ ಬ್ಯಾಂಕ್ , ಹಾಸನ 


ಸದಸ್ಯರು 


ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಹಾಸನ ಜಿಲ್ಲೆ, ಹಾಸನ. 


ಸದಸ್ಯರು 


ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ, ಹಾಸನ ಜಿಲ್ಲೆ, ಹಾಸನ. 


ಸದಸ್ಯರು 


13 | ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ, ಹಾಸನ ಜಿಲ್ಲೆ , ಹಾಸನ. 


ಸದಸ್ಯರು 


14 | ಜಿಲ್ಲಾ ಮಟ್ಟದ ಗಣಿ ಮತ್ತು ಭೂ ಗರ್ಭ ಇಲಾಖಾಧಿಕಾರಿ , ಹಾಸನ ಜಿಲ್ಲೆ , ಹಾಸನ. 


ಸದಸ್ಯರು 


15 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ ಹಾಸನ ಜಿಲ್ಲೆ, ಹಾಸನ . 


ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಹಾಸನ 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಹಾಸನ ಉಪವಿಭಾಗ 


ಅಧ್ಯಕ್ಷರು 


ಸದಸ್ಯರು 


ಗೌರಮ್ಮ ಕೋಂ ಗೋವಿಂದಯ್ಯ , ಕೇರಳಾಪುರ ರಸ್ತೆ, ಅಂಬೇಡ್ಕರ್ ನಗರ , ಹೊಳೆನರಸೀಪುರ. 
| 3 | ಬಿ.ಪಿ.ಜಯರಾಂ, ದೊಡ್ಡಮಂಡಿಗನಹಳ್ಳಿ, ಕಂದಲಿ ಅಂಚೆ, ಹಾಸನ ತಾಲ್ಲೂಕು. 

ಮಂಜಣ್ಣ, ನೇರಳೆಕೆರೆ ಗ್ರಾಮ , ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲ್ಲೂಕು. 


ಸದಸ್ಯರು 


ಸದಸ್ಯರು 


ಭಾನು ಮುಸ್ತಾಕ್‌ , ಆರ್‌. ಪಿ .ಎಲ್. ರಸ್ತೆ, ಮಟನ್ ಮಾರ್ಕೆಟ್, 1ನೇ ಕ್ರಾಸ್‌ ಪೋಲೀಸ್ ಕ್ವಾಟ್ರಸ್ ಹತ್ತಿರ, ಹಾಸನ. | ಸದಸ್ಯರು 


| ಶ್ರೀ . ವಿ . ಎನ್ ರಂಗನಾಥ್, ಜಿಲ್ಲಾ ಸಂಘಟನಾ ಸಂಚಾಲಕರು, ಸುಭಾಶ್‌ನಗರ ಕಾಲೋನಿ, ಅರಸೀಕೆರೆ, ಹಾಸನ . | ಸದಸ್ಯರು 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


೧೯೫ 


7 


ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯಿತಿ, ಹಾಸನ . 


ಸದಸ್ಯರು 


ವನಜಾಕ್ಷಿ ಕೋಂ ರಂಗೇಗೌಡ, ದಾಸಗೌಡರ ಬೀದಿ, ಕೋಟೆ ಹೊಳೆನರಸೀಪುರ ತಾಲ್ಲೂಕು. 

ಸದಸ್ಯರು 
ಶಿವಣ್ಣ , ಸ್ವಾತಂತ್ರ್ಯ ಹೋರಾಟಗಾರರು , ಎಸ್.ಆರ್.ಎಸ್ ಕಲ್ಯಾಣ ಮಂಟಪದ ಬಳಿ, ಶಂಕರಮಠ ರಸ್ತೆ , | ಸದಸ್ಯರು 
ಹಾಸನ. 


ವ್ಯವಸ್ಥಾಪಕರು, ಲೀಡ್ ಬ್ಯಾಂಕ್ (ಕೆನರಾ ಬ್ಯಾಂಕ್ ) ಹಾಸನ. 


ಸದಸ್ಯರು 


ಆರಕ್ಷಕ ಉಪಅಧೀಕ್ಷಕರು , ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ, ಹಾಸನ. 


ಸದಸ್ಯರು 


12 


| ಉಪಕಾರ್ಮಿಕ ಆಯುಕ್ತರು , ಕಾರ್ಮಿಕ ಇಲಾಖೆ, ಹಾಸನ . 
| 


ಸದಸ್ಯರು 


13 


| ಉಪನಿರ್ದೆಶಕರು, ರೇಷ್ಮೆ ಕೃಷಿ ಇಲಾಖೆ , ಹಾಸನ . 


ಸದಸ್ಯರು 


14 


| 


, 


ಸಹಾಯಕ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಹಾಸನ . 


ಸದಸ್ಯರು 


| ತಹಸೀಲ್ದಾರ್‌, ಹಾಸನ ತಾಲ್ಲೂಕು. 


ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಸಕಲೇಶಪುರ 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ , ಸಕಲೇಶಪುರ ಉಪವಿಭಾಗ 


ಅಧ್ಯಕ್ಷರು 


- 


ಕಾವೇರಿ ಎನ್. ಡಿ.ನೀಕನಹಳ್ಳಿ ಗ್ರಾಮ , ಹಾನುಬಾಳು ಹೋಬಳಿ , ಸಕಲೇಶಪುರ 


ಸದಸ್ಯರು 


ಕಾಡಪ್ಪ, ಪ್ರೇಮ ನಗರ ಬಡಾವಣೆ, ಸಕಲೇಶಪುರ. 


ಸದಸ್ಯರು 


ರೇಣುಕಯ್ಯ ಬಿನ್ ದೊಡ್ಡಯ್ಯ ಎಸ್.ಶಂಭುಗನಹಳ್ಳಿ, ಅರೇಹಳ್ಳಿ ಹೋಬಳಿ, ಬೇಲೂರು ತಾಲ್ಲೂಕು. 


ಸದಸ್ಯರು 


ಚಿಕ್ಕಮ್ಮ ಕೋಂ ಬಸವಯ್ಯ , ಬಿಕ್ಕೋಡು ಗ್ರಾಮ , ಬಿಕ್ಕೋಡು ಹೋಬಳಿ ಬೇಲೂರು ತಾಲ್ಲೂಕು. 


ಸದಸ್ಯರು 


6 


| 


ದ್ಯಾವನಾಯ್ಕ ಬಿನ್ ಸಿದ್ದನಾಯ್ಕ , ಅಂದಲೆ ಗ್ರಾಮ , ಮಾದಿಹಳ್ಳಿ ಹೋಬಳಿ, ಬೇಲೂರು ತಾಲ್ಲೂಕು. 


ಸದಸ್ಯರು 


ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, ಸಕಲೇಶಪುರ. 


ಸದಸ್ಯರು 


ಶಾರದ ಗುರುಮೂರ್ತಿ, ಲಕ್ಷ್ಮೀಪುರಂ, ಸಕಲೇಶಪುರ. 


ಸದಸ್ಯರು 


ಜೈ ಮಾರುತಿ ದೇವರಾಜು, ಮಲ್ಲಿಕಾರ್ಜುನ ನಗರ, ಸಕಲೇಶಪುರ . 


ಸದಸ್ಯರು 


ಸದಸ್ಯರು 


ವ್ಯವಸ್ಥಾಪಕರು , ಪಿ.ಎ.ಸಿ.ಆರ್. ಡಿ. ಬ್ಯಾಂಕ್, ಹಗರೆ ಗ್ರಾಮ , ಮಾದಿಹಳ್ಳಿ ಹೋಬಳಿ, ಬೇಲೂರು ತಾಲ್ಲೂಕು. 
( ಆರಕ್ಷಕ ಉಪ ಅಧೀಕ್ಷಕರು, ಸಕಲೇಶಪುರ, ಉಪ ವಿಭಾಗ, ಸಕಲೇಶಪುರ. 


ಸದಸ್ಯರು 


12 


ನಿರೀಕ್ಷಕರು, ಕಾರ್ಮಿಕ ಇಲಾಖೆ, ಸಕಲೇಶಪುರ. 


ಸದಸ್ಯರು 


13 


| 


ಸಹಾಯಕ ನಿರ್ದೇಶಕರು , ರೇಷ್ಮೆ ಕೃಷಿ ಇಲಾಖೆ, ಸಕಲೇಶಪುರ. 


ಸದಸ್ಯರು 


14 | ಹಿರಿಯ ಭೂ ವಿಜ್ಞಾನಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಹಾಸನ. 

ಸದಸ್ಯರು 
ತಹಸೀಲ್ದಾರ್‌, ಸಕಲೇಶಪುರ ತಾಲ್ಲೂಕು. 

ಸಂಚಾಲಕರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ : ಶಾಲಿನಿ ರಜನೀಶ್ 

ಸರ್ಕಾರದ ಕಾರ್ಯದರ್ಶಿ , 
ಪಿ. ಆರ್ , ನಂ . 1118 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


೧೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


ಭಾಗ - ೪ಎ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 


ಅಧಿಸೂಚನೆ 


ಸಂ . ಗ್ರಾಅಪ.12. ಆರ್‌ಬಿಎಲ್‌ .2010 , ಬೆಂಗಳೂರು, ದಿನಾಂಕ: 4 - 1 - 2012. 


ಜೀತಗಾರಿಕೆ ಪದ್ಧತಿ ( ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19)ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1), (2) 
ರ ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಗದಗ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಗದಗ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ಗದಗ ಜಿಲ್ಲೆ, ಗದಗ 


ಅಧ್ಯಕ್ಷರು 
| ಸದಸ್ಯರು 


ಶ್ರೀಮತಿ ಸುಧಾ ಸಂತೋಷ ಬೆಳದಡಿ, ಬ್ಯಾಂಕರ್ ಕಾಲೋನಿ, ಅಂಬಾಭವಾನಿ ದೇವಸ್ಥಾನದ ಹಿಂದೆ, 
ಗದಗ 


3 


. 


ಶ್ರೀ ರಮೇಶ ರಂಗಪ್ಪ ಕುರ್ತಕೋಟಿ, ಗಂಜಿಬಸವೇಶ್ವರ ಸರ್ಕಲ್ ದ್ಯಾಮವ್ವನ ಕಟ್ಟೆ ಹತ್ತಿರ, ಗದಗ 


| ಸದಸ್ಯರು 


ಶ್ರೀ ಅಶೋಕ ಬಸಪ್ಪ ಕುಡತಿನಿ , ಡಿ. ಸಿ. ಮಿಲ್ ರಸ್ತೆ , ತಳಗೇರಿ ಓಣಿ, ಗದಗ 


ಸದಸ್ಯರು 
ಸದಸ್ಯರು 


ಶ್ರೀಮತಿ ಪಾರ್ವತಿ ಮರಿಗೌಡ್ರ ಅಧ್ಯಕ್ಷರು, ಉದಶ್ರೀ ಗ್ರಾಮೀಣಾಭಿವೃದ್ದಿ ಶಿಕ್ಷಣ ತಾಂತ್ರಿಕ ತರಬೇತಿ ಸಂಸ್ಥೆ , 
ಗದಗ 


6 . 


ಸದಸ್ಯರು 


7 


. 


ಸದಸ್ಯರು 


ಶ್ರೀ ಶಿವಶರಣ ಹರಳಯ್ಯ ಡಾ. ಅಂಬೇಡ್ಕರ ವಿವಿಧೋದ್ದೇಶಗಳ ಶಿಕ್ಷಣ ಸಂಸ್ಥೆ (ಎಸ್.ಸಿ) 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಗದಗ 
ವ್ಯವಸ್ಥಾಪಕರು , ಲೀಡ್ ಬ್ಯಾಂಕ್ , ಗದಗ 
ಜಿಲ್ಲಾ ಆರಕ್ಷಕ ಆಧೀಕ್ಷಕರು, ಗದಗ 


ಸದಸ್ಯರು 


ಸದಸ್ಯರು 


10 


ಜಿಲ್ಲಾ ಕಾರ್ಮಿಕ ಅಧಿಕಾರಿ , ಗದಗ 


ಸದಸ್ಯರು 


11 


ರೇಷ್ಮೆ ಉಪ ನಿರ್ದೇಶಕರು, ಗದಗ 


ಸದಸ್ಯರು 


12 | ಹಿರಿಯ ಭೂ ವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ, ಗದಗ 


ಸದಸ್ಯರು 


13 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ದಂಡಾಧಿಕಾರಿ , ಗದಗ ಜಿಲ್ಲೆ 


ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಗದಗ 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಗದಗ 


ಅಧ್ಯಕ್ಷರು 


| ಶ್ರೀಮತಿ ಈರಮ್ಮ ಶಾಂತಪ್ಪ ಹಟ್ಟಿಮನಿ ಸಾ .ಸೂಡಿ ರೋಣ ತಾಲ್ಲೂಕು 


ಸದಸ್ಯರು 


ಸದಸ್ಯರು 


ಶ್ರೀ ಶಿವಪ್ಪ ತಿಪ್ಪಣ್ಣ ಬಳ್ಳಾರಿ ಶಿದ್ರಾಮೇಶ್ವರ ನಗರ ಹೂಗಾರ ಪ್ಲಾಟ್ ಗದಗ 
ಶ್ರೀಮತಿ ರೇಣುಕಾ ಆಸಂಗಿ ಸೆಟ್ಲಮೆಂಟ್ ಬೆಟಗೇರಿ ಗದಗ 


ಸದಸ್ಯರು 


ಸದಸ್ಯರು 


ಶ್ರೀಮತಿ ಸುಶೀಲಾ ಬಸವರಾಜ ಶೀರಿ ಕೃತಪುರ ಒಕ್ಕೂಟ ಬಸವೇಶ್ವರನಗರ ಗದಗ 
ಶ್ರೀ ವೀರಣ್ಣಾ ಬೆಳ್ಳಕರ್ ಮಂಜುನಾಥ ತರಬೇತಿ ಕೇಂದ್ರ, ಮೈಲಾರಲಿಂಗೇಶ್ವರ ದೇವಸ್ಥಾನದ ಹತ್ತಿರ, 
ಕಾಗದಗೇರಿ ಓಣಿ, ಗದಗ 


ಸದಸ್ಯರು 


ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್ ಪಂಚಾಯಿತಿ, ಗದಗ್ 


ಸದಸ್ಯರು 


ವ್ಯವಸ್ಥಾಪಕರು , ಲೀಡ್ ಬ್ಯಾಂಕ್ , ಗದಗ 


ಸದಸ್ಯರು 


ಭಾಗ - ೪ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


೧೯೭ 


ಸದಸ್ಯರು 


[ ಅರಕ್ಷಕ ಉಪಅಧೀಕ್ಷಕರು, ಗದಗ 
10 | ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಗದಗ್ | 


ಸದಸ್ಯರು 


ರೇಷ್ಮೆ ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ಗದಗ್ 


ಸದಸ್ಯರು 


ಸದಸ್ಯರು 


12 | ಹಿರಿಯ ಭೂ ವಿಜ್ಞಾನಿ ಗಣಿ ಮತ್ತು ಭೂಗರ್ಭ ಇಲಾಖೆ, 
13 ತಹಶೀಲ್ದಾರ್‌, ಗದಗ ತಾಲ್ಲೂಕು 


ಸಂಚಾಲಕರು 


ವಿಶೇಷ ಸೂಚನೆ: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರ ಆದೇಶದನ್ವಯ ಜಿಲ್ಲಾ ಮಟ್ಟದ ಹಾಗೂ 
ಉಪವಿಭಾಗ ಮಟ್ಟದ ಜಾಗೃತಿ ಸಮಿತಿಗಳಡಿ ನಿಗದಿ ಪಡಿಸಿದ ಪಾತಿನಿಧ್ಯದಂತೆ ತಲಾ ಎರಡು ಸ್ಥಳೀಯ ಸರ್ಕಾರೇತರ ಸಂಘಸಂಸ್ಥೆಗಳ ಸದಸ್ಯತ್ವವನ್ನು 
ಹೊರತು ಪಡಿಸಿ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಅವರ ಹೆಸರಿನಲ್ಲಿ , 

ಡಾ . ಅಮಿತಾ ಪ್ರಸಾದ್ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಪಿ . ಆರ್ , ನಂ . 30 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂ . ಗ್ರಾಅಪ:41 ಆರ್‌ಬಿಎಲ್ 2011, ಬೆಂಗಳೂರು, ದಿನಾಂಕ:4 -1- 2012 
ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1), (2) 
ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಉಡುಪಿ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ – ಉಡುಪಿ 

ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ , ಉಡುಪಿ ಜಿಲ್ಲೆ 
ಶ್ರೀಮತಿ ಶ್ಯಾಮಲಾ ಸುಧಾಕರ್ , ಕೋಂ :ಸುಧಾಕರ್‌, ಸಾಯಿಬಾಬ ಮಂದಿರ ರಸ್ತೆ , ಕೊರಂಗ್ರಪಾಡಿ ಗ್ರಾಮ , ಉಡುಪಿ 
ತಾಲ್ಲೂಕು 


ಅಧ್ಯಕ್ಷರು 
ಸದಸ್ಯರು 


ಟಿ.ರಾಮ , ಎಲ್. ಪಿ. ಜಿ ಗ್ಯಾಸ್ ಏಜನ್ಸಿ ಉದ್ಯಮಿ, ನಂ :173 ಏ -1/3 ವಿಎಲ್ ಲೇಔಟ್ ಈಸ್ಟ್ ಬ್ಲಾಕ್ ರೋಡ್, 
ಕುಂದಾಪುರ 


ಸದಸ್ಯರು 


ದಿನೇಶ ಸಿ.ನಾಯ್ಕ , ಎಡ್ವಕೇಟ್ , ಬೇಸ್‌ಮೆಂಟ್, ಅನಂತ ಟವರ್ಸ್ , ಕೋರ್ಟ್‌ ಎದುರು ರಸ್ತೆ , ಉಡುಪಿ, 


ಸದಸ್ಯರು 
ಸದಸ್ಯರು 


5 | ಶ್ರೀಮತಿ ಸಾವಿತ್ರಿ ಮನೋಹರ ಕೋಂ . ಮನೋಹರ , ಶಾರದಾ ಮಹಿಳಾ ಮಂಡಲ ಪ್ರವಾಸಿ ಮಂದಿರ ಬಳಿ, ಕಾರ್ಕಳ 


ಶ್ರೀಹರಿಶ್ಚಂದ್ರ ರಾವ್, ಸಾಂತಬೆಟ್ಟು, ಭುವನೇಂದ್ರ ಕಾಲೇಜು ಬಳಿ, ಕಾರ್ಕಳ 


ಸದಸ್ಯರು 


ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ , ಜಿಲ್ಲಾ ಪಂಚಾಯತಿ, ಉಡುಪಿ 
ಪ್ರಮೀಳ ವಾಸ್ , ಸೂರ್ತಿ ಗ್ರಾಮೀಣ ಅಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ , ಬೆಳ್ಳೂರು ಗ್ರಾಮ , ಕೆದೂರು ಅಂಚೆ, 
ಕುಂದಾಪುರ ತಾಲ್ಲೂಕು 


ಸದಸ್ಯರು 
ಸದಸ್ಯರು 


8 


9 . 


ರಮೇಶ್ ವಕ್ವಾಡಿ, ಅಭಿವೃದ್ಧಿ, ಅರಳಿಕಟ್ಟೆ ಹೌಸ್, ಬಾಳೆಕುದ್ರು ಹಂಗಾರಕಟ್ಟೆ, ಉಡುಪಿ 


ಸದಸ್ಯರು 


ಸದಸ್ಯರು 


ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಉಡುಪಿ ಜಿಲ್ಲೆ 
11 | ವ್ಯವಸ್ಥಾಪಕರು, ಲೀಡ್ ಬ್ಯಾಂಕ್‌ (ಸಿಂಡಿಕೇಟ್ ಬ್ಯಾಂಕ್ ) ಮಣಿಪಾಲ, ಉಡುಪಿ ಜಿಲ್ಲೆ 


ಸದಸ್ಯರು 


೧೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೯, ೨೦೧೨ 


ಭಾಗ - ೪ 


12 | 


ಸದಸ್ಯರು 


ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ , ಉಡುಪಿ ಜಿಲ್ಲೆ 
ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ, ಉಡುಪಿ ಜಿಲ್ಲೆ 


ಸದಸ್ಯರು 


14 | ಜಿಲ್ಲಾ ಮಟ್ಟದ ಗಣಿ ಮತ್ತು ಭೂಗರ್ಭ ಇಲಾಖಾ ಅಧಿಕಾರಿ, ಉಡುಪಿ ಜಿಲ್ಲೆ | 


ಸದಸ್ಯರು 


15 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ದಂಡಾಧಿಕಾರಿ , ಉಡುಪಿ ಜಿಲ್ಲೆ 


ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ – ಉಡುಪಿ 


| ಉಪ ವಿಭಾಗಾಧಿಕಾರಿ ಹಾಗೂ ಉಪ ವಿಭಾಗೀಯ ದಂಡಾಧಿಕಾರಿ, ಕುಂದಾಪುರ ಉಪವಿಭಾಗ 


ಅಧ್ಯಕ್ಷರು 


ಶ್ರೀಮತಿ ಗೌರಿ, ಅಧ್ಯಕ್ಷರು, ಕೊರಗರ ಕೂಟ ಸಮಗ್ರ ಗ್ರಾಮ ಆಶ್ರಯ, ಕುಂದಾಪುರ 


ಸದಸ್ಯರು 


3 


. 


ಶ್ರೀ , ಜಯಕರ .ಬಿನ್.ಗೋವಿಂದ.ಶ್ರೀದೇವಿ, ಜೆ. ವಿ.ಎಸ್.ಕಂಪೌಂಡ್ ಪುತ್ತೂರು ಗ್ರಾಮ , ಉಡುಪಿ 


ಸದಸ್ಯರು 


4 ಗಣೇಶ ವಿ . ಬಿನ್ ಮಂಗಳಾ, ಮಂಗಳಾ ದೀಪ, ಉಳೂರು ಗ್ರಾಮ & ಅಂಚೆ, ಕುಂದಾಪುರ. 


ಸದಸ್ಯರು 


5 | ಶ್ರೀಮತಿ ಸಾವಿತ್ರಿ ಮನೋಹರ ಕೋಂ . ಮನೋಹರ .ಶಾರದಾ ಮಹಿಳಾ ಮಂಡಲ ಪ್ರವಾಸಿ ಮಂದಿರದ ಬಳಿ, ಕಾರ್ಕಳ 


ಸದಸ್ಯರು 


6 | ಶ್ರೀನಾರಾಯಣ ನಾಯಕ್ ಬಿನ್ .ಗುಂಡು ನಾಯಕ್ . ನೇರಳಕಟ್ಟೆ, ಕುಂದಾಪುರ 


ಸದಸ್ಯರು 


ಕಾರ್ಯನಿರ್ವಾಹಣಾಧಿಕಾರಿ, ತಾಲ್ಲೂಕು ಪಂಚಾಯತಿ, ಕುಂದಾಪುರ 


ಸದಸ್ಯರು 


ಪ್ರಮೀಳಾ ವಾಸ್, ಸೂರ್ತಿ ಗ್ರಾಮೀಣ ಅಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ , ಬೆಳ್ಳೂರು ಗ್ರಾಮ , ಕೆದೂರು ಅಂಚೆ, 
ಕುಂದಾಪುರ ತಾಲ್ಲೂಕು | 


ಸದಸ್ಯರು 


9 


. 


ಶ್ರೀ .ಸುಬ್ಬಣ್ಣ ಭಟ್ ಬಿನ್ ಕೃಷ್ಣ ಭಟ್ , ಹಂದಾಡಿ ಬೆಟ್ಟು, ಯಕ್ಷಗಾನ ಟ್ರಸ್ಟ್ , ಬ್ರಹ್ಮಾವರ 


ಸದಸ್ಯರು 


ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕುಂದಾಪುರ ಶಾಖೆ. ( ಬ್ಯಾಂಕ್ ಪ್ರತಿನಿಧಿ) 


ಸದಸ್ಯರು 


11 


| 


ಸಹಾಯಕ ಪೊಲೀಸ್ ಅಧೀಕ್ಷಕರು, ಕುಂದಾಪುರ 


ಸದಸ್ಯರು 


| ಕಾರ್ಮಿಕ ನಿರೀಕ್ಷಕರು, ಕುಂದಾಪುರ | 


ಸದಸ್ಯರು 


13 


ಸಹಾಯಕ ನಿರ್ದೇಶಕರು, ರೇಷ್ಮೆ ಕೃಷಿ ಇಲಾಖೆ, ಕುಂದಾಪುರ 


ಸದಸ್ಯರು 


| ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ ಉಡುಪಿ 


ಸದಸ್ಯರು 


ತಹಶೀಲ್ದಾರರು, ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ, ಕುಂದಾಪುರ ತಾಲ್ಲೂಕು 


ಸಂಚಾಲಕರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಅವರ ಹೆಸರಿನಲ್ಲಿ, 

ಡಾ . ಅಮಿತಾ ಪ್ರಸಾದ್ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 


ಪಿ . ಆರ್ , ನಂ . 31 


ಅಧಿಸೂಚನೆ 


ಸಂ : ಗ್ರಾಅಪ.39 : ಆರ್‌ಬಿಎಲ್.2011 , ಬೆಂಗಳೂರು, ದಿನಾಂಕ: 04 - 1 - 2012 . 


ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19 ) ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1), ( 2) 
ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ರಾಯಚೂರು ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೯ , ೨೦೧೨ 


೧೯೯ 


ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ರಾಯಚೂರು 

ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ , ರಾಯಚೂರು ಜಿಲ್ಲೆ 


ಅಧ್ಯಕ್ಷರು 


ಕು . ಲಕ್ಷ್ಮೀದೇವಿ, ವಕೀಲರು ಸಾ : ಮಾನವಿ 


ಸದಸ್ಯರು 


3 


ಸದಸ್ಯರು 


. ಶ್ರೀ ಬಾಬು ಭಂಡಾರಿ ಸಾ :ರಾಯಚೂರು 
| ಶ್ರೀ ರಾಘವೇಂದ್ರ ಸಾ: ಬಳಗನೂರು ತಾ:ಸಿಂಧನೂರು 


ಸದಸ್ಯರು 


ಶ್ರೀಮತಿ ನೀಲಮ್ಮ , ಸಮಾಜ ಸೇವಕರು, ಲಿಂಗಾಯತ ಕಾಜುಗಾರ ತಾ :ದೇವದುರ್ಗ 


ಸದಸ್ಯರು 


6 


| 


ಶ್ರೀ ಬಿ . ಹೆಚ್ . ದಿವಾಟರ್‌ ಸಾ : ಮ ತಾ : ಲಿಂಗಸೂಗೂರು 


| ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು , ರಾಯಚೂರು ಜಿಲ್ಲಾ ಪಂಚಾಯತ್ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಶ್ರೀಮತಿ ಶೀಲಾ ಜಾಗೀರದಾರ, ಜೈ -ಕರ್ನಾಟಕ ರಕ್ಷಣಾ ವೇದಿಕೆ, ರಾಯಚೂರು 
ಶ್ರೀ ದೇವಪ್ಪ ರಾಠೋಡ್, ಸಾ :ಈಚನಾಲ ತಾಂಡ ತಾ : ಲಿಂಗಸೂಗೂರು 


ಬ್ಯಾಂಕ್ ಪ್ರತಿನಿಧಿ, ಲೀಡ್ ಬ್ಯಾಂಕ್ ಅಧಿಕಾರಿ, ಎಸ್ . ಬಿ . ಹೆಚ್ , ರಾಯಚೂರು 


ಸದಸ್ಯರು 


11 | ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ರಾಯಚೂರು ಜಿಲ್ಲೆ 


ಸದಸ್ಯರು 


12 | ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ , ರಾಯಚೂರು ಜಿಲ್ಲೆ 


ಸದಸ್ಯರು 


13 | ಸಹಾಯಕ ನಿರ್ದೇಶಕರು , ರೇಷ್ಮೆ ಕೃಷಿ ಅಧಿಕಾರಿಗಳು, ರಾಯಚೂರು ಜಿಲ್ಲೆ 


ಸದಸ್ಯರು 


14 | ಹಿರಿಯ ಭೂವಿಜ್ಞಾನಿ , ಭೂಗರ್ಭ ಇಲಾಖೆ, ರಾಯಚೂರು ಜಿಲ್ಲೆ 


ಸದಸ್ಯರು 


15 


| 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ದಂಡಾಧಿಕಾರಿ, ರಾಯಚೂರು ಜಿಲ್ಲೆ 


ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ರಾಯಚೂರು 

1 . ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ರಾಯಚೂರು ಉಪವಿಭಾಗ 


ಅಧ್ಯಕ್ಷರು 


ಕು . ಲಕ್ಷ್ಮಿದೇವಿ, ವಕೀಲರು ಸಾ : ಮಾನವಿ 


ಸದಸ್ಯರು 


3 


. 


ಶ್ರೀ ಬಾಬು ಭಂಡಾರಿ, ಸಾ : ರಾಯಚೂರು 


ಸದಸ್ಯರು 


ಶ್ರೀ ಲಕ್ಷ್ಮಯ್ಯ ನಾಯಕ, ಸಾ : ಮಾನವಿ 


ಸದಸ್ಯರು 


5 


| ಶ್ರೀಮತಿ ನೀಲಮ್ಮ , ಲಿಂಗಾಯತ ಕಾಜುಗಾರ ಸಾ :ದೇವದುರ್ಗ 


ಸದಸ್ಯರು 


ಶ್ರೀ ಗುರುರಾಜ್, ಸಾ : ರಂಗನಾಥ ಹಳ್ಳಿ ತಾ :ದೇವದುರ್ಗ 


ಸದಸ್ಯರು 


ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತಿ, ರಾಯಚೂರು 


ಸದಸ್ಯರು 


ಶ್ರೀಮತಿ ಶೀಲಾ ಜಾಗೀರದಾರ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ, ರಾಯಚೂರು 


ಸದಸ್ಯರು 


ಶ್ರೀ ಎಂ . ಎ . ಸಲೀಮ್ ಸಾ :ರಾಯಚೂರು 


ಸದಸ್ಯರು 


ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದ್ರಾಬಾದ್, ರಾಯಚೂರು 


ಸದಸ್ಯರು 


ಆರಕ್ಷಕ ಉಪ ಅಧೀಕ್ಷಕರು , ರಾಯಚೂರು ಉಪವಿಭಾಗ, ರಾಯಚೂರು 


ಸದಸ್ಯರು 


ಜಿಲ್ಲಾ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಅಧಿಕಾರಿಗಳ ಕಾರ್ಯಾಲಯ , ರಾಯಚೂರು ಉಪವಿಭಾಗ , 
ರಾಯಚೂರು 


ಸದಸ್ಯರು 


| ಸಹಾಯಕ ನಿರ್ದೇಶಕರು , ರೇಷ್ಮೆ ಕೃಷಿ ಇಲಾಖೆ, ರಾಯಚೂರು ಉಪವಿಭಾಗ, ರಾಯಚೂರು 


ಸದಸ್ಯರು 


ಹಿರಿಯ ಭೂವಿಜ್ಞಾನಿ , ಭೂಗರ್ಭ ಇಲಾಖೆ, ರಾಯಚೂರು ಉಪವಿಭಾಗ, ರಾಯಚೂರು 


ಸದಸ್ಯರು 


15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ ರಾಯಚೂರು ಉಪವಿಭಾಗ , 


ಸಂಚಾಲಕರು 


೨೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೯ , ೨೦೧೨ 


ಭಾಗ - ೪ಎ 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಲಿಂಗಸೂಗೂರು 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಲಿಂಗಸೂಗೂರು ಉಪವಿಭಾಗ, 
ಲಿಂಗಸೂಗೂರು 


ಅಧ್ಯಕ್ಷರು 


ಸದಸ್ಯರು 


| ಶ್ರೀಮತಿ ಅನ್ನಮ್ಮ ಗಂಡ ಬಸಯ್ಯ ಸಾ : ದುಮಕಿ 
| ಶ್ರೀ ನರಸಪ್ಪ ಸಾ : ಬಳಗನೂರು 
ಶ್ರೀ ರಾಘವೇಂದ್ರ ಸಾ : ಬಳಗನೂರು ತಾ :ಸಿಂಧನೂರು 


ಸದಸ್ಯರು 


ಸದಸ್ಯರು 


| ಶ್ರೀಮತಿ ಲಕ್ಷ್ಮಿ ಪತ್ತಾರ್ ಸಾ :ಸಿಂಧನೂರು 


ಸದಸ್ಯರು 


6 | ಶ್ರೀ ಬಿ .ಹೆಚ್. ದಿವಾಟರ್‌ ಸಾ : ಮ 


ತಾ : ಲಿಂಗಸೂಗೂರು 


ಸದಸ್ಯರು 


ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯಿತಿ, ಲಿಂಗಸೂಗೂರು 


ಶ್ರೀಮತಿ ರಾಜೇಶ್ವರಿ ಗಂಡ ರುದ್ರ ಮುನಿಸ್ವಾಮಿ ತಾ : ಸಿಂಧನೂರು 


| ಶ್ರೀ ದೇವಪ್ಪ ರಾಠೋಡ್ ಸಾ:ಈಚನಾಳ ತಾಂಡ ತಾ :ಲಿಂಗಸೂಗೂರು 
| ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದ್ರಾಬಾದ್ , ಲಿಂಗಸೂಗೂರು 
| ಆರಕ್ಷಕ ಉಪ ನಿರೀಕ್ಷಕರು, ಉಪವಿಭಾಗ, ಲಿಂಗಸೂಗೂರು 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಕಾರ್ಮಿಕ ನಿರೀಕ್ಷಕರು, ಉಪವಿಭಾಗ, ಲಿಂಗಸೂಗೂರು 


ಸದಸ್ಯರು 
ಸದಸ್ಯರು 


| ಸಹಾಯಕ ನಿರ್ದೇಶಕರು , ರೇಷ್ಮೆ ಕೃಷಿ ಇಲಾಖೆ, ಉಪವಿಭಾಗ, ಲಿಂಗಸೂಗೂರು 


14 . 


ಹಿರಿಯ ಭೂವಿಜ್ಞಾನಿ, ಭೂಗರ್ಭ ಇಲಾಖೆ, ಉಪವಿಭಾಗ , ರಾಯಚೂರು 


ಸದಸ್ಯರು 


15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ ಉಪವಿಭಾಗ, ಲಿಂಗಸೂಗೂರು. 


ಸಂಚಾಲಕರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಾ : ಅಮಿತಾ ಪ್ರಸಾದ್ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


ಪಿ . ಆರ್ . ನಂ . 32 


KARNATAKA GOVERNOR S SECRETARIAT 


NOTIFICATION 
No . GS 8 KWU 2011 , Bangalore , dated : 28th January 2012 . 
Whereas the term of Prof . Geetha Bali, Vice - Chancellor, Karnataka State Women s University , Bijapur, expires on the 
afternoon of 29 " January , 2012 . 


And Whereas, the selection of a suitable candidate for filling this position on regular basis has not been completed . 


Now , Therefore, I, H .R . BHARDWAJ, Governor of Karnataka and Chancellor of Universities in Karnataka , in exercise of the 
powers conferred on me by Section 16 (2 ) of the Karnataka State Universities Act, 2000 , hereby appoint Prof. S. A . Kazi , Professor of 
SocialWork , Dean , Faculty of Social Sciences in Karnataka State Women s University, Bijapur to act as Vice-Chancellor, Karnataka 
State Women s University , Bijapur w .e.f. 30th January , 2012 for three months or until the appointment of a regular Vice-Chancellor, 
whichever is earlier . 


Sd / 

H . R . BHARDWAJ, 
Governor of Karnataka & Chancellor of Universities 


V .S . JERE 
Under Secretary to Governor. 


P . R . No. 76 


